ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಅದು 


ಸಂಪುಟ ೧೫೧) ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೫ , ೨೦೧೬ ( ಭಾದ್ರಪದ ೨೪, ಶಕ ವರ್ಷ ೧೯೩೮) | ಸಂಚಿಕೆ ೩೭ 
Volume 151 | Bengaluru , Thursday , September 15, 2016 ( Bhadrapada 24 , Shaka Varsha 1938) | Issue 37 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


HOME SECRETARIAT 

NOTIFICATION 

No, HD 148 POP 2016 , Bengaluru , Dated : 28- 06 - 2016, 
In exercise of the powers conferred by clause (s) of section 2 of the Code of Criminal Procedure , 1973 (Central Act 2 of 1974 ) 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette , the areas and places specified in column (3) of the schedule below , 
shall cease to be within the jurisdiction of the police station specified in column (4 ) thereof and the said areas and places shall be 
included within the jurisdiction of the police station specified in column (2 ), thereof, in respect of offences specified below : 

SCHEDULE 


Name of the 
Division /City /Sub - 

Division 


Police Station in which the 
areas and places mentioned in 
column ( 3) shall be included 


Name of the areas and places 


Police Station from whose 
jurisdiction the areas and places 
mentioned in Column ( 3) shall be 

excluded 


(2 ) 


( 4) 


Haveri Dist; 


Haveri Traffic 


( 3) 
(1) Haveri Municipal Corporation 

limits 


Haveri Town Police Station 


Police Station 


Have Circle ; 


(2) Nagendranamatti, Yattinahalli, 
ljarilakampur 

and 
Totadayallapur villages 


Haveri Sub - Dn. 


(1) NH -4 by-pass road Devagiri by - Haveri Rural Police Staion 

pass cross to Nelogal village 

Railway over bridge 
(2 ) Ganajuru village 
( 3) Upto Kerimattihalli Village 


( ೧೪೭೫) 


0828 


FRIDF &37 JOWE, TO DOWJOB , DOWO OB , 9003 


ಭಾಗ ೪ಎ 


Name of the 
Division /City /Sub 

Division 


Police Station in which the 
areas and places mentioned in 
column (3) shall be included 


Name of the areas and places 


Police Station from whose 
jurisdiction the areas and places 
mentioned in Column ( 3) shall be 

excluded 


( 2 ) 


(3 ) 


(4) 


|(4 ) Kanakapur village up to 

Kodihalli village cross 
(5 ) Hanagal road Aladakatti village 

upto High school. 
(6 ) Devagiri village. 
Guttal road upto Karjagi cross 


The Police Station specified in colum (2 ) shall be responsible for Investigation of the offences under : 
(1) The Karnatak Traffic Control Act, 1960 (Karnataka Act No. 18 of 1960 ) 
(2) The Karnataka Traffic (Control of Public Vehicles) Rules , 1979 ; 
(3) The Karnataka Traffic Control (Regulation of Traffic on Highways ) Rules, 1979 and the Karnataka Traffic Control Rules , 

1979 ; 
(4) The Motor Vehicle Act, 1988 (Central Act 59 of 1988 ) and the Karnataka Motor Vehicle Rules , 1989; and 
(5 ) Offences under sections 279 , 283, 304 , 304 (A ), 337 , 338 and 427 of the Indian Penal Code,l 1860 . 


P . R . 571 


SC - 100 


By Order and in the name of the Governor of Karnataka 

(B .N .Devaraj) 
Under Secretary to Government, (1/0 ) 

Home Department 
(Police Expenditure ) 


HOME SECRETARIAT 

NOTIFICATION 

No . HD 67 POP 2016 , Bengaluru , Dated : 28 -06 - 2016 . 
In exercise of the powers conferred by clause (s) of section 2 of the Code of Criminal Procedure , 1973 (Central Act 2 of 1974 ) 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette , the areas and places specified in column (3) of the schedule below , 
shall cease to be within the jurisdiction of the police station specified in column (4 ) thereof and the said areas and places shall be 
included within the jurisdiction of the police station specified in column (2), thereof, in respect of traffic offences under Acts specified 
below : 

SCHEDULE 


Name of the 
District/Police 

Sub 
Division /Circle 


Name of the Police Station in 

which the areas and places 
specified in column(3) shall be 

included 


Name of the areas and places 


Name of the Police Station from 
the jurisdiction of which the areas 
and places specified in column (3) 

shall be excluded 


( 1 ) 


(2 ) 


(3 ) 


(4 ) 


Mandya Dist: 


Maddur Police Station 


Maddur Circle ; 


Maddur Traffic Police Station 


Maddur Traffic Police Station 
Jurisdiction ofMaddur Police 
Station comprising the maddur 
police station limits consisting of 
Maddur Town limits ; from 


Malavalli 


Sub - Division . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೬ 


೧೪೭೭ 


Name of the 
District/Police 

Sub 
Division /Circle 


Name of the Police Station in 

which the areas and places 
specified in column(3) shall be 

included 


Name of the areas and places 


Name of the Police Station from 
the jurisdiction of which the areas 
and places specified in column (3) 

shall be excluded 


( 1 ) 


( 2) 


(3) 


(4) 


Nidaghatta boundary to KMF dairy 
Gajjalagere boundary total 17 km 
Bangalore -Mysore National 
Highway 


The Traffic Police Station specified in column (2) shall be responsible for investigation of the offences as under: 


(1) The Karnataka Traffic Control Act, 1960 (Karnataka Act No.18 of 1960) 


(2 ) The Karnataka Traffic (Control of Public Vehicles ) Rules, 1979 ; 


(3 ) The Karnataka Traffic Control (Regulation of Traffic on Highways ) Rules, 1979 and the Karnataka Traffic Control Rules , 1979; 
(4 ) The Motor Vehicle Act, 1988 (Central Act 59 of 1988 ) and the Karnataka Motor Vehicle Rules , 1989 ; 
(5) Offences under sections 279, 304(A), 337 , 338 and 427 ofthe Indian Penal Code, 1860. 


PR. 572 


SC-100 


By Order and in the name of the Governor of Karnataka 

( B . N .Devaraj) 
Under Secretary to Government , (I/ C) 

Home Department 
(Police Expenditure ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 17 ಎಲ್‌ಜೆಜೆ 2014, ಬೆಂಗಳೂರು ದಿನಾಂಕ : 24- 06 -2016 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94 (ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವಿಜಯಪುರ ಜಿಲ್ಲೆ, ಮುದ್ದೇಬಿಹಾಳ 
ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ ಸಂಖ್ಯೆ 


ವಿಧಾನಸಭಾ ಕ್ಷೇತ್ರ 
ಮುದ್ದೇಬಿಹಾಳ 


ಪ್ರವರ್ಗ 
ಅಧ್ಯಕ್ಷರು 


ಸದಸ್ಯರ ಮತ್ತು ವಿಳಾಸ 
(1) ಶ್ರೀ ಅಪ್ಪಾಜಿ ಸಿ. ಎಸ್ . ನಾಡಗೌಡ, ಮಾನ್ಯ 

ಶಾಸಕರು, ಮುದ್ದೇಬಿಹಾಳ ವಿಧಾನ ಸಭಾ 
ಕ್ಷೇತ್ರ ಹಾಗೂ ಕರ್ನಾಟಕ ಸರ್ಕಾರದ 
ವಿಶೇಷ ಪ್ರತಿನಿಧಿ ನವದೆಹಲಿ 


ಸದಸ್ಯರು ( ಸಾಮಾನ್ಯ ) 


(2 ) ಶ್ರೀ ಶರಣಪ್ಪ ತಂದೆ ಬಸಪ್ಪ ಸರೂರ 

ಅಯ್ಯನಗುಡಿ, ಮುದ್ದೇಬಿಹಾಳ ತಾಲ್ಲೂಕು 


(3) ಶ್ರೀ ಶಾಮ್ ಚಂದ್ರಶೇಖರ ಪಾತ್ರದ 

ಸಾ : ಯಲಗೂರ, ಮುದ್ದೇಬಿಹಾಳ ಪಾತ್ರದ 


ಸದಸ್ಯರು 
( ಪರಿಶಿಷ್ಟ ಜಾತಿ) 


( 4) ಶ್ರೀಮತಿ ಕಸ್ತೂರಿಬಾಯಿ ಗಂಡ ದಂಡಪ್ಪ | 

ಜವಳಗೇರಿ, ಸಾ : ನಾಲತವಾಡ, 
ಮುದ್ದೇಬಿಹಾಳ ತಾಲ್ಲೂಕು 


ಸದಸ್ಯರು 
(ಮಹಿಳೆ ) 


೧೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫, ೨೦೧೬ 


ಭಾಗ ೪ಎ 


ಕ್ರಮ ಸಂಖ್ಯೆ 


ವಿಧಾನಸಭಾ ಕ್ಷೇತ್ರ 


ಸದಸ್ಯರ ಮತ್ತು ವಿಳಾಸ 
(5) ತಹಶೀಲ್ದಾರರು, ಮುದ್ದೇಬಿಹಾಳ 

ತಾಲ್ಲೂಕು 


ಪ್ರವರ್ಗ 
ಸದಸ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರೇವಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ , ( ಭೂ ಮಂಜೂರಾತಿ - 3) 


P. R . 573 
S . C . 25 


ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪ್ರಣ 68 ಪ್ರವಾನಿ 2016 , ಬೆಂಗಳೂರು, ದಿನಾಂಕ: 28 - 06 - 2016 . 
ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ , ಮೈಸೂರು, ಇಲ್ಲಿನ ಆಡಳಿತ ಮಂಡಳಿಗೆ ಈಗಾಗಲೇ ನಾಮನಿರ್ದೇಶನ ಮಾಡಲಾಗಿದ್ದ 11 ಸರ್ಕಾರಿ 
ಸದಸ್ಯರ ಪೈಕಿ 8 ಸರ್ಕಾರಿ ಸದಸ್ಯರ ನಾಮನಿರ್ದೇಶನವನ್ನು ರದ್ದುಪಡಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪ್ರಣ 68 ಪ್ರವಾನಿ 2016, ದಿನಾಂಕ: 07 .04.2016, 15.04.2016 ಹಾಗೂ 03.06.2016ಗಳನ್ವಯ 
ನಾಮನಿರ್ದೇಶನಗೊಂಡಿರುವ 07 ಹೊಸ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಂತೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಬೈಲಾ ಪ್ರಕಾರ ಕೆಳಕಂಡ 
12 ಸದಸ್ಯರನ್ನೊಳಗೊಂಡ ಆಡಳಿತ ಮಂಡಳಿಯನ್ನು ರಚಿಸಲಾಗಿದೆ. 


೫) 


ನಿರ್ದೇಶಕರ ವಿವರ 


ಸರ್ಕಾರಿ / ಸರ್ಕಾರೇತರ ನಿರ್ದೇಶಕರು 


ಇ|-|೧ 


ಶ್ರೀ ಆರ್. ಮೂರ್ತಿ, ಅಧ್ಯಕ್ಷರು, 
ಶ್ರೀ ಐ.ಎಸ್.ಎನ್. ಪ್ರಸಾದ, 
ಸರ್ಕಾರಿ ಅಪರ ಮುಖ್ಯ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ 


ಸರ್ಕಾರೇತರ ಸದಸ್ಯರು 
ಸರ್ಕಾರಿ ಸದಸ್ಯರು 


ಸರ್ಕಾರಿ ಸದಸ್ಯರು 


ಸರ್ಕಾರಿ ಸದಸ್ಯರು 


| ಶ್ರೀಮತಿ ಸಿ. ಶಿಖಾ, 
ಜಿಲ್ಲಾಧಿಕಾರಿ, ಮೈಸೂರು. 
ಶ್ರೀಮತಿ ಜಿ. ಸತ್ಯವತಿ , 
ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು 
ಶ್ರೀ ಎನ್. ಎಂ . ಶಶಿಕುಮಾರ್, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ , ಮೈಸೂರು 


ಸರ್ಕಾರಿ ಸದಸ್ಯರು 


ಸರ್ಕಾರೇತರ ಸದಸ್ಯರು 


ಶ್ರೀ ಎಲ್ . ಎಂ . ಪರಶಿವಮೂರ್ತಿ 
ಬಿನ್ ಶ್ರೀ ಮಹಾಂತದೇವರು ಲಕ್ಕರಸನಪಾಳ್ಯ 
ತೋಟದ ಮನೆ, ಕೆಂಪನಹಳ್ಳಿ ಅಂಚೆ, ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ. 
ಶ್ರೀ ನರಸಿಂಹರಾಜು ಬಿನ್ ಶ್ರೀ . ಕೆ.ಎನ್.ರಾಚಪ್ಪ 
ಸಿ. ಎಂ . ರಸ್ತೆ ವಾರ್ಡ್ ನಂ7. ಕೆ.ಆರ್. ನಗರ 
ಟೌನ್, ಕೃಷ್ಣರಾಜನಗರ (ಕೆ.ಆರ್. ನಗರ ) ತಾಲ್ಲೂಕು, 
ಮೈಸೂರು ಜಿಲ್ಲೆ. 
ಶ್ರೀ ಬಸವರಾಜ್ ಮಲಕಾರಿ, ನಂ . 293 ತೇಜಸ್ವಿನಿ ನಗರ 


ಸರ್ಕಾರೇತರ ಸದಸ್ಯರು 


8 . 


ಸರ್ಕಾರೇತರ ಸದಸ್ಯರು 


ಕಲಘಟಗಿ ರಸ್ತೆ , ಧಾರವಾಡ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೫ , ೨೦೧೬ 


೧೪೭೯ 


೫)೩ 


ನಿರ್ದೇಶಕರ ವಿವರ 


ಸರ್ಕಾರಿ/ ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ಸದಸ್ಯರು 


ಸರ್ಕಾರೇತರ ಸದಸ್ಯರು 


ಸರ್ಕಾರೇತರ ಸದಸ್ಯರು 


9 | ಶ್ರೀಮತಿ ಪುಷ್ಪಲತಾ ಆನಂದ ಕೋಂ ಶ್ರೀ ಆನಂದ್ ಗಾಣದಾಳು , 

ದುದ್ದಾ ಹೋಬಳಿ , ಮಂಡ್ಯ ತಾಲ್ಲೂಕು ಮತ್ತು ಜಿಲ್ಲೆ. 
10 | ಶ್ರೀ ಹೆಚ್.ಎಸ್. ನಂಜಪ್ಪ ಹಂಗಳ, 

ಗುಂಡ್ಲು ಪೇಟೆ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 
| ಶ್ರೀ ರೇವಣ್ಣ ಬಿನ್ ಶ್ರೀ . ಸಣ್ಣಯ್ಯ 

ನಂ .55, ನ್ಯೂ ಮಾಡೆಲ್‌ ಹೌಸ್, 10ನೇ ಕ್ರಾಸ್ , ಅಶೋಕ ಪುರಂ, 
ಮೈಸೂರು- 570008 
ಶ್ರೀ ಚಂದ್ರಶೇಖರ್, ಆರ್ ಬಿನ್ ಶ್ರೀರಾಮು, 
ನಂ . ಎಲ್. ಐ. ಜಿ -47 ಆರ್.ಎಸ್. ನಾಯ್ತು ನಗರ, 
ಕೆ.ಹೆಚ್. ಬಿ ಕಾಲೋನಿ, ಮೈಸೂರು-570007 


ಸರ್ಕಾರೇತರ ಸದಸ್ಯರು 


PR-578 
SC- 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಕೆ. ರವಿಮೂರ್ತಿ , 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಪ್ರವಾಸೋದ್ಯಮ ಇಲಾಖೆ. 


ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪ್ರಣ 62 ಪ್ರವಾಸಿ 2016, ಬೆಂಗಳೂರು, ದಿನಾಂಕ: 28 - 06 -2016. 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿನ ಆಡಳಿತ ಮಂಡಳಿಗೆ ಈಗಾಗಲೇ ನಾಮನಿರ್ದೇಶನ 
ಮಾಡಲಾಗಿದ್ದ 06 ಸರ್ಕಾರಿ ನಿರ್ದೇಶಕರ ಪೈಕಿ 03 ಸರ್ಕಾರಿ ನಿರ್ದೇಶಕರ ನಾಮನಿರ್ದೇಶನವನ್ನು ರದ್ದುಪಡಿಸಲಾಗಿದೆ. 

ಅಧಿಸೂಚನೆ ಸಂಖ್ಯೆ ಪ್ರಣ 62 ಪ್ರವಾನಿ 2016, ದಿನಾಂಕ: 07.04.2016ರನ್ವಯ ನಾಮ ನಿರ್ದೇಶನಗೊಂಡಿರುವ 10 ಹೊಸ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಕಾರ ಕೆಳಕಂಡ 13 
ನಿರ್ದೇಶಕರನ್ನೊಳಗೊಂಡ ಆಡಳಿತ ಮಂಡಳಿಯನ್ನು ರಚಿಸಲಾಗಿದೆ. 


*) 


ಸರ್ಕಾರಿ/ ಸರ್ಕಾರೇತರ 


ನಿರ್ದೇಶಕರ ವಿವರ 


ಇ| 


ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


-|N 


ಸರ್ಕಾರಿ ನಿರ್ದೇಶಕರು 


ಶ್ರೀ ಎಸ್. ಎ . ಹುಸೈನ್, ಅಧ್ಯಕ್ಷರು 
ಶ್ರೀ ಕೆ. ಡಿ . ಉದಪುಡಿ, 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 
ಶ್ರೀಮತಿ ಜಿ. ಸತ್ಯವತಿ 
ನಿರ್ದೇಶಕರು, 


ಸರ್ಕಾರಿ ನಿರ್ದೇಶಕರು 


ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು 


ಸರ್ಕಾರೇತರ ನಿರ್ದೇಶಕರು 


ಶ್ರೀ ಎಂ . ಸತೀಶ್ 
ಬಿನ್ ಶ್ರೀ ಹೆಚ್. ಸಿ. ಮುನಿಯಪ್ಪ 
ಜಿ . ಹೊಸಹಳ್ಳಿ ವಿಶ್ವನೀಡಂ ಅಂಚೆ, ಬೆಂಗಳೂರು, 
ಬೆಂಗಳೂರು ನಗರ ಜಿಲ್ಲೆ 


೧೪೮೦ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೬ 


ಭಾಗ ೪ಎ 


) 


ನಿರ್ದೇಶಕರ ವಿವರ 


ಸರ್ಕಾರಿ/ ಸರ್ಕಾರೇತರ 

ನಿರ್ದೇಶಕರು 


5 


6 


| 


| ಶ್ರೀ ಮಲ್ಲೇಶಯ್ಯ ( ವಕೀಲರು) 

ಸರ್ಕಾರೇತರ ನಿರ್ದೇಶಕರು 
ಬಿನ್ ಶ್ರೀ ದೋನಪ್ಪ, 
ನಂ .56 /ಬಿ 19ನೇ ಮೈನ್ ರೋಡ್, ಬಿ.ಎಸ್.ಕೆ 
2ನೇ ಹಂತ, 2ನೇ ಬ್ಲಾಕ್ , ಬೆಂಗಳೂರು, 
ಬೆಂಗಳೂರು ನಗರ ಜಿಲ್ಲೆ 
ಶ್ರೀಮತಿ ರಾಜಮ್ಮ , ಜೆ.ಸಿ. ಕೋಂ ಶ್ರೀ ಮರಿಯಾ ಜೋಸೆಫ್ | ಸರ್ಕಾರೇತರ ನಿರ್ದೇಶಕರು 
ಉ / ಗ್ರೆಗರಿ ನಂ . 3406 ರಾಯಲ್ ಮೆರಿಡಿಯನ್ ಎದುರು 
ಡಿ.ಸಿ. ಹಳ್ಳಿರಸ್ತೆ, ಬೇಗೂರು, ಬೆಂಗಳೂರು560083, 
ಬೆಂಗಳೂರು ನಗರ ಜಿಲ್ಲೆ. 
ಶ್ರೀ .ಆರ್. ರವಿಶೇಖರ್ ಬಿನ್ ಶ್ರೀ .ಎಸ್. ರುದ್ರಯ್ಯ , 

ಸರ್ಕಾರೇತರ ನಿರ್ದೇಶಕರು 
ನಂ .698, 9ನೇ ಎ ಕ್ರಾಸ್ , 2ನೇ ಸ್ಟೇಜ್, 5ನೇ ಮುಖ್ಯರಸ್ತೆ, 
ಪಶ್ಚಿಮ ಕಾರ್ಡ್ ರಸ್ತೆ, ಬೆಂಗಳೂರು- 560086, 
ಬೆಂಗಳೂರು ನಗರ ಜಿಲ್ಲೆ 
ಶ್ರೀ ಬಿ.ಎನ್ . ಪ್ರಕಾಶ್ ಬಿನ್ ಶ್ರೀ .ನಂಜಪ್ಪ 

ಸರ್ಕಾರೇತರ ನಿರ್ದೇಶಕರು 
1ನೇ ಬ್ಲಾಕ್ , 5ನೇ ಕ್ರಾಸ್ , 
ಉಮಾಮಹೇಶ್ವರಿ ಲೇಔಟ್ , ಗೋಣಿಕೊಪ್ಪಲು, 
ವಿರಾಜಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ. 


| ಶ್ರೀ ಜಿ . ಡಿ, ವಿಜಯಕುಮಾರ್, ಗುಳೂರು, 


ಸರ್ಕಾರೇತರ ನಿರ್ದೇಶಕರು 


ತುಮಕೂರು, ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


ಶ್ರೀ ಎಫ್.ಎಡ್ತೀನ್, ಮನೆ ನಂ .370 , 8ನೇ ಕ್ರಾಸ್ , 
ಗಾಂಧಿಪುರಂ, ವೈಟ್ ಫೀಲ್ಡ್, ಅಡಗೂರು ವಾರ್ಡ್, 
ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀ ಮೀರ್ ಮುಮತ್ತಾಜ್ ಅಲಿ 
ಅಲಿಪುರ್, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ಹಮೀದ್ ಕನ್ನೂರು 
ಮನೆ ನಂ 1/94, ಬುದ್ದ ಮನೆ, ಕನ್ನೂರು ಪೋಸ್ಟ್, 
ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
ಶ್ರೀ ಮಲ್ಲಿನಾಥ ಪಾಟೀಲ 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


ಸೋಂತ್ ಗ್ರಾಮ , ಕಲಬುರಗಿ ತಾಲ್ಲೂಕು ಮತ್ತು ಜಿಲ್ಲೆ. 


PR- 579 
Sc- 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ . ರವಿಮೂರ್ತಿ , 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಪ್ರವಾಸೋದ್ಯಮ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೬ 

೧೪೮೧ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ: ಯುಸೇಣ 125 ಯುನಿಸೇ 2014 , ಬೆಂಗಳೂರು ದಿನಾಂಕ : 25 - 06 - 2016 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರನ್ವಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ದಿನಾಂಕ 10 - 04 - 2006ರಂದು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ 
ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಪಟ್ಟಿ ಮಾಡಿ ದಿನಾಂಕ 01 - 09 - 2014ರಂದು ಅಧಿಸೂಚಿಸಲಾಗಿದೆ. ಮುಂದುವರೆದಂತೆ ಇಲಾಖೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಕೆಲವು ದಿನಗೂಲಿ ನೌಕರರ ಹೆಸರುಗಳು ಮೇಲ್ಕಂಡ ಅಧಿಸೂಚನೆಯಲ್ಲಿ ಬಿಟ್ಟಿರುವುದರಿಂದ ಅವರ ಹೆಸರುಗಳನ್ನು ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 
ಸಂಖ್ಯೆ:ಸಂವ್ಯಶಾಇ 77 ಶಾಸನ 2012, ದಿನಾಂಕ 15 - 02 - 2013ರ ಅಧಿನಿಯಮದ ಪ್ರಕಾರ ಬದ್ಧರಾಗಿರತಕ್ಕದ್ದು. 


ಒಟ್ಟು 


ದಿನಗೂಲಿ 


ಸೇವೆ 


೫ 
) 


ಅಭ್ಯರ್ಥಿಯ ಹೆಸರು 


ಹುಟ್ಟಿದ 
ದಿನಾಂಕ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 
ವರ್ಗ / ಪರಿಶಿಷ್ಟ 
ಜಾತಿ / ಪರಿಶಿಷ್ಟ 
ಪಂಗಡ) 


ದಿನಗೂಲಿ 
ಸೇವೆಗೆ ಸೇರಿದ 
ದಿನಾಂಕ 


ದಿನಗೂಲಿ 

ಸೇವೆಗೆ 

ನೇಮಕಗೊಂಡ 
ದಿನಗೂಲಿ ಸೇವೆಗೆ 
ಸೇರಿದ ವೇಳೆ 

ಪ್ರಸ್ತುತ ಹುದ್ದೆ ಹಾಗೂ 

ವಿದ್ಯಾರ್ಹತೆ ವೃಂದ ( ಸದರಿ 
ಅಭ್ಯರ್ಥಿಯ 

ಹಾಗೂ ಪಡೆದ 
ವಿದ್ಯಾರ್ಹತೆ ಮತ್ತು 

ಹುದ್ದೆಗೆ ವೃಂದ 

ದಿನಾಂಕ 
ಪಡೆದ ದಿನಾಂಕ 

& ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 

ವಿದ್ಯಾರ್ಹತೆ) 
ಎಸ್ . ಎಸ್ .ಎಲ್. ಸಿ. | ಎಸ್ . ಎಸ್ .ಎಲ್. ಸಿ . | ಗುಂಪು - ಡಿ 
ಏಪ್ರಿಲ್ 1982 

ಏಪ್ರಿಲ್ 1982 5ನೇ ತರಗತಿ 


ಪ್ರಸ್ತುತ 
ನಿರ್ವಹಿಸುತ್ತಿ 
ರುವ ಹುದ್ದೆ 
ಹಾಗೂ ವೃಂದ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


| 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ ಬಗ್ಗೆ 
ಷರಾ ( ವೇತನ, 

ಇತರೆ) 


(ಸೇವಾ 
ವಿಚ್ಛಿನ್ನತೆ 
ವಿವರದೊ 
೦ದಿಗೆ) 


01 - 12 - 1987 


ಶ್ರೀ ಎಮ್.ಕುಮಾರಸ್ವಾಮಿ | 

10 - 10 - 1959 | ಬಣಜಿಗ 
ಮೈಸೂರು 


ಲಾನ್ 
ಪರಿಪಾಲಕರು 


ಸೇವಾ 
ವಿಚ್ಛಿನ್ನತೆ 


ಪ್ರಥಮ 
ಮಾಹೆಯ ವೇತನ 
ಬಟವಾಡೆಯನ್ನು 
ಆಧರಿಸಿ 
( ಎನ್. ಎಂ . ಆರ್.) 
ದಿನ ಒಂದಕ್ಕೆ 
ರೂ .12 .00 / 


ಪ್ರಸ್ತುತ ದಿನಕ್ಕೆ 
ರೂ .184 .74 / 
ದಿನಗೂಲಿ 
ಪಾವತಿಸಲಾಗುತ್ತಿದೆ 


ಇಲ್ಲದೆ 


29 
ವರ್ಷ 


| 01 - 01 -1989 | 6ನೇ ತರಗತಿ 


| 6ನೇ ತರಗತಿ 


ಗುಂಪು - ಡಿ 


2 | ಶ್ರೀ ಶೇಖ್ 

ಬಳ್ಳಾರಿ 


ಸಾಬ್ | 09 - 01 -1968 | ಪ್ರವರ್ಗ -1 

( ಪಿಂಜಾರರು) 


ಅಡಿಗೆ. 
ಸಹಾಯಕರು 


5ನೇ ತರಗತಿ 


01 - 01 - | ಇಲ್ಲದೆ 


21 . 


ಜಿಯುಸೇಕ್ರೀಆ: ಬ : | ಸೇವಾ | ಪ್ರಸ್ತುತ ತಿಂಗಳೀಗೆ 
ದಿಗೂ : 1: 87 - 88 | ವಿಚ್ಛಿನ್ನತೆ | ರೂ .5,850/- ವೇತನ 
ದಿನಾಂಕ 01 - 01 

ಪಾವತಿಸಲಾಗುತ್ತಿದೆ 
1989 ತಿಂಗಳಿಗೆ 

(ಒಂದು ದಿನಕ್ಕೆ 
ದಿನಗೂಲಿ| ವರ್ಷ ರೂ .195/ - ) 
ಆಧಾರದ ಮೇಲೆ 
ರೂ . 425 / - ರಂತೆ 
ಪಾವತಿಸಲಾಗಿದೆ 


R .N .I. No. KARBIL /2001/47147 POSTAL REGN. No. RNP/KA/ BGS/2202/2014 -16 

Licensed to postwithoutprepayment WPP No . 297 
೧೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೫ , ೨೦೧೬ 


ಭಾಗ ೪ಎ 


28. 


ಶ್ರೀ ರಾಮಾಂಜನೇಯಲು | 02 - 06 -1972 ಪ್ರವರ್ಗ - 1 | 01 - 09 - 1988 | 8ನೇ ತರಗತಿ ಎಸ್ .ಎಸ್ .ಎಲ್. ಸಿ || ಗುಂಪು - ಡಿ ಕಾವಲುಗಾರರು ಜಿಯುಇ: ಅ: ಬ :1 | ಸೇವಾ ಪ್ರಸ್ತುತ ತಿಂಗಳಿಗೆ 
ಬಳ್ಳಾರಿ 

:87 - 88, ದಿನಾಂಕ ವಿಚ್ಛಿನ್ನತೆ ರೂ .5,760/ - ವೇತನ 
ಗೊಲ್ಲರು ಮಾರ್ಚ್ 2009 | 5ನೇ ತರಗತಿ 

01 - 09 - 1988 ಇಲ್ಲದೆ ಪಾವತಿಸಲಾಗುತ್ತಿದೆ. 
ತಿಂಗಳಿಗೆ 

( ಒಂದು ದಿನಕ್ಕೆ 
ದಿನಗೂಲಿ 

( ವರ್ಷ 

ರೂ .192 / - ) 
ಆಧಾರದ ಮೇಲೆ 

ರೂ . 290/ 
4 . ಶ್ರೀ ನಂಜಪ್ಪ 

| 20 - 07 -1975 | ಒಕ್ಕಲಿಗ | 02 - 11 -1995 | ಎಸ್.ಎಸ್.ಎಲ್. ಸಿ | ದ್ವಿತೀಯ ಪಿಯುಸಿ | ಗುಂಪು - ಡಿ | ಗುಂಪು ಡಿ ಡಿವೈಎಸ್ಎಸ್ / ಎ .| ಸೇವಾ | ಪ್ರಸ್ತುತ ದಿನಕ್ಕೆ 
ಶ್ರೀ ಕಂಠೀರವ 

ಸ್3/95 -96, ವಿಚ್ಛಿನ್ನತೆ ರೂ .184 .74 / 
ಕ್ರೀಡಾಂಗಣ 

1993 ಮೇ -1995 5ನೇ ತರಗತಿ 

ದಿನಾಂಕ 02 - 11 | ಇಲ್ಲದೆ ದಿನಗೂಲಿ 
1995 ದಿನ | 21 ವರ್ಷ ಪಾವತಿಸಲಾಗುತ್ತಿದೆ 
ಒಂದಕ್ಕೆ ರೂ . 

ಹಾಗೂ ಸರ್ಕಾರಿ 
44. 80 / 

ಆದೇಶ ಸಂಖ್ಯೆ : 
ಸಿಆಸುಇ 18 ಸೇಸ್ಟಅ 
2009 , ದಿನಾಂಕ 11 
06 - 2009 ಮತ್ತು 
ಸಿಆಸುಇ 34 ಸೇಸ್ಟಅ 
2012 , ದಿನಾಂಕ 
31 - 07 - 2012 
ರನ್ವಯ 
ಹೆಚ್ಚುವರಿಯಾಗಿ 
ರೂ .2,000/- ದಂತೆ 
ಒಟ್ಟು ರೂ .7 ,542 / 
ವೇತನ 

ಪಾವತಿಸಲಾಗುತ್ತಿದೆ 
ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು, ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 
ಹಾಗೂ ದಾಖಲೆಗಳು / ಫೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 
P . R . 574 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
S . C . 100 

ಆರ್. ಪ್ರಭುಶಂಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


